


CPMG/ KA/ BG-GPO/13/2003-2005 ವಿಶ್ವ ಮಾನವ ವರ್ಷ 
(ll 


ಮ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೧, ೨೦೦೪ (ಫಾಲ್ಗುಣ ೨೧, ಶಕ ವರ್ಷ ೧೯೨೫) | ಸಂಚಿಕೆ ೧೧ 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ:48(1)ರ ಅಡಿ 
ಕ್ರಮಾಂಕ:ಆರ್‌ಡಿ 108 ಎಕ್ಕೂಬಿ 99, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ, 2004 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ತೂಬರಹಳ್ಳಿ ಗ್ರಾಮದಲ್ಲಿ ದಿ:ಬಿಇಎಂಎಲ್‌, ಎಂಪ್ಲಾಯಿಸ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., 
ಬೆಂಗಳೂರು ಇದರ ಪರವಾಗಿ ಭೂಸ್ವಾಧೀನವಾದ ಜಮೀನುಗಳ ಪೈಕಿ ಸರ್ವೆ ನಂ.18:1 ಮತ್ತು 21:1ರಲ್ಲಿನ ಜಮೀನನ್ನು ಬಡಾವಣೆ 
ನಿರ್ಮಾಣಕ್ಕಾಗಿ ಉಪಯೋಗಿಸಿಲ್ಲವಾದ್ದರಿಂದ ಬಿ.ಇ.ಎಂ.ಎಲ್‌., 6ನೇ ಹಂತ, ಬಡಾವಣೆ ನಿರ್ಮಾಣಕ್ಕಾಗಿ ಬೇಕಾಗುವುದಿಲ್ಲ. ಭೂ 
ಮಾಲೀಕರು ಸದರಿ ಜಮೀನನ್ನು ತಮ್ಮ ಇಚ್ಛೆ ಬಂದಂತೆ ಉಪಯೋಗಿಸಿಕೊಳ್ಳಬಹುದೆಂದು ಶ್ರೀ ಮುನಿಸ್ವಾಮಿ ಬಿನ್‌ ವೆಂಕಟಪ್ಪ ಮತ್ತು 
ಮುನಿಕೃಷ್ಣ ಬಿನ್‌ ಮುನಿಸ್ವಾಮಿ, ತೂಬರಹಳ್ಳಿ ಇವರಿಗೆ ದಿನಾಂಕ:27.11.2000ದ ಪತ್ರದಲ್ಲಿ, ಸದರಿ ಸಂಘವು ತಿಳಿಸಿದೆ. 
ಬಿ.ಇ.ಎಂ.ಎಲ್‌., ಎಂಪ್ಲಾಯಿಸ್‌ ಕೋ-ಆಪರೇಟಿವ್‌ ಸೊಸೈಟಿ, ಲಿ., ಇದು ಮೇಲ್ಕಂಡ ಸರ್ವೆ ನಂಬರ್‌ ಜಮೀನು ತಮಗೆ 
ಬೇಕಾಗುವುದಿಲ್ಲವೆಂದು ತಿಳಿಸಿದ್ದರಿಂದ, ಭೂಸ್ವಾಧೀನ ಅಧಿನಿಯಮ 1894 (ಕರ್ನಾಟಕ ತಿದ್ದುಪಡಿ ಅಧಿನಿಯಮ 33:91ರಡಿ 
ತಿದ್ದುಪಡಿಯಾದಂತೆ) ಕೇಂದ್ರ ಅಧಿನಿಯಮ ಸಂಖ್ಯೆ (1)ರ ಪ್ರಕರಣ 48ರ ಉಪ ಪ್ರಕರಣ (1)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಅನುಸೂಚಿಯಲ್ಲಿ ತೋರಿಸಿದ ಜಮೀನನ್ನು ಪ್ರಕರಣ 6(1)ರಡಿ ಸರ್ಕಾರವು ಹೊರಡಿಸಿದ ಘೋಷಣೆ ಸಂಖ್ಯೆ:ಆರ್‌ಡಿ 
188 ಎಕ್ಕೂಬಿ 89, ದಿನಾಂಕ:12ನೇ ಆಗಸ್ಟ್‌ 1991 (ಕರ್ನಾಟಕ ರಾಜ್ಯ ಪತ್ರ ದಿನಾಂಕ:15.08.1991ರಲ್ಲಿ ಪ್ರಕಟವಾಗಿದೆ)ರಲ್ಲಿ 
ಭೂಸ್ವಾಧೀನವಾದ ಜಮೀನನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದಿದೆ. 


















































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ವರ್ತೂರು ಗ್ರಾಮ: ತೂಬರಹಳ್ಳಿ 
ಕ್ರ. ಖಾತೆದಾರರು: ಸ.ನಂ. ತರಹೆ ಚಕ್ಕುಬಂದಿ ಜಮೀನಿನ | ಆಕಾರ 
ಸಂ. ಅನುಭವದಾರರ ಹೆಸರು ಪೂರ್ವ ಪಶ್ಚಿಮ ಉತ್ತರ | ದಕ್ಷಿಣ | ವಿಸ್ತೀರ್ಣ |ರೂ-ಪೈ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ 
1. | ವೆಂಕಟಪ್ಪಾ ಬಿನ್‌ ತಿಮ್ಮರಾಯ ಯಲ್ಲಪ್ಪ 18:1 ಭಾಗಾಯ್ತ 26 21, 13 ಹಳ್ಳ 18:2 00-10 - 
ಮುನಿಶಾಮಪ್ಪ ತಿಮಧಾಯಪ್ಪ. 
2. | ಮುನಿಶಾಮಿ ಬಿನ್‌ ವೆಂಕಟಪ್ಪ 21:1 ಖುಷ್ಕಿ ಹಳ್ಳ 21:2 22 13, 14 | 02-19 - 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರೋಡ್ರಿಗ್ಸ್‌ 
ಪಿ.ಆರ್‌. 53 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 


(೮೧) 


೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂಆರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ 72 ಭೂಸ್ವಾಶಿ:03, ದಿನಾಂಕ:17ನೇ ಫೆಬ್ರವರಿ, 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿ ಮತ್ತು ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಲು 
ಅಗತ್ಯವಾಗಿದ್ದವು ಎಂದು ಆರ್‌ (2) ಎಲ್‌ಎಕ್ಕೂ ಸಿಆರ್‌ 4/2001-02 ದಿನಾಂಕ: 31.05.2003ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ, 

ಮತ್ತು ಕರ್ನಾಟಕ ಅಧಿನಿಯಮದ ಸಂಖ್ಯೆ: 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ (1)ರ ಎ ಪ್ರಕರಣ (2)ನೇ ಉಪ ಪ್ರಕರಣದ 
ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ ಹೋಬಳಿ: ಮಂಡಗದ್ದೆ ಗ್ರಾಮ: ಕಣಗಲಕೊಪ್ಪ 
ಕ್ರಮ ಖಾತೆದಾರರ ಅನುಭವದಾರರ ಸ.ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧಿನ ಜಮೀನಿನ 
ಸಂಖ್ಯೆ ಹೆಸರು ಹೆಸರು ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 7 8 9 10 11 
ಕ 1. ಕರ್ನಾಟಕ ಸರ್ಕಾರ, ಸ್ವಂತ 5 ತರಿ 62 ಹಳ್ಳ 7-8 85 4 ಮತ್ತು 62 1-28 10-03 
ತಹಸೀಲ್ದಾರ್‌, ತೀರ್ಥಹಳ್ಳಿ ಶಿವರಾಮಶೆಟ್ಟಿ 
2. ಲಕ್ಷ ಮ್ಮಕೋಂ ಕೆ. ಯಲ್ಲಪ್ಪ (1-24) 
3. ಎಂ.ಟಿ. ಸತ್ಯನಾರಾಯಣ ಬಿನ್‌ 
ತಿರುಮಲಯ್ಯ 
2. 1. ಕರ್ನಾಟಕ ಸರ್ಕಾರ, ಸ್ವಂತ 19/1 ತರಿ 19/3 19/2 19/2 20 ಮತ್ತು 0-32 4-57 
ತಹಸೀಲ್ದಾರ್‌, ತೀರ್ಥಹಳ್ಳಿ. ಹಳ್ಳ 
2. ಮಂಜಮ್ಮ ಕೋಂ ಮಂಜಪ್ಪ 









































ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ 


೮೩ 








2 


4 


5 


6 


7 


10 


11 





೨. |1. 


NU WL 


ಇತ್ತಿ 


ಕರ್ನಾಟಕ ಸರ್ಕಾರ, 
ತಹಸೀಲ್ದಾರ್‌ ; ತೀರ್ಥಹಳ್ಳಿ 


. ದಿವಾಕರ ಬಿನ್‌ ಶೇಷ ಭಂಡಾರಿ 
. ಎಂ.ಜಿ. ವೆಂಕಟೇಶ್‌ 
. ಎಂ.ಜಿ. ಸುದರ್ಶನ್‌ 


ಎಸ್‌. ಎಸ್‌. ಗೋಪಾಲಕೃಷ್ಣ 


. ಎ.ಎನ್‌. ದಿವಾಕರ್‌ ಬಿನ್‌ 


ಎ.ಎಸ್‌. ನಾರಾಯಣ ಭಟ್ಟ 


-_ಜನಾರ್ಧನ್‌ ಬಿನ್‌ ಕಿಟ್ಟಿಭಂಡಾರಿ 


190ಎ 


ತರಿ 


19/3 


19/2 ಉಳಿದ 
ಜಾಗ 19/2ಬಿ 


18 


20 


7-24 


42-48 





1. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ 


ಎ ವಿ. ಕಮಲಮ್ಮ ಕೋಂ ವರದರಾಜ 


ಐಯಂಗಾರ್‌ 


- ಎ.ಎನ್‌. ದತ್ತಾತ್ರೇಯ ಭಟ್‌ ಬಿನ್‌ 


ಎ.ಎಸ್‌. ನಾರಾಯಣ ಭಟ್‌ 


19/2ಬಿ 


ತರಿ 


19/2 


62 ಹಳ್ಳ 


85 


62 


0-08 


1-12 





. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ 


-_ಜನಾರ್ಧನ ಬಿನ್‌ ಕಿಟ್ಟಿ ಭಂಡಾರಿ 


19/3 


ತರಿ 


86 


19/2 


18 


19/1 


1-04 





1. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಸುಬಣ ಹೆಗಡೆ 

ಬಣ "61 
. ಎನ್‌.ಎಸ್‌. ತಿಮಪ್ಪ ಹೆಗ್ಗಡೆ 
. ಎನ್‌.ಎಸ್‌. ಸತ್ಯನಾರಾಯಣ 


ಹೆಗಡೆ 
ಗಿ 


. ವೆಂಕಟೇಶ ಬಿನ್‌ ನಾರಾಯಣ 


ಭಂಡಾರಿ 


ದ 
ಸ್ವಂತ 


ಶೀನಶೆಟ್ಟಿ 
(1-38) 


20/1 


ತರಿ 


26 


62 


19,26 
ಹಳ್ಳ 


61,59, 58, 57 


33-00 











. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಎನ್‌.ಎಸ್‌. ತಿಮಪ್ಪ ಹೆಗ್ಗಡೆ 
. ಎಸ್‌.ಎಸ್‌. ಸುಬ್ಬಣ್ಣ ಹೆಗಡೆ 

ಣಿ ೧ 
R ಸತ್ಯನಾರಾಯಣ ಹೆಗ್ಗಡೆ 





59 








ತರಿ 





58 





20,60 





20 





60 





1-14 











ಆಳ 


ಕರ್ನಾಟಕ 


ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ 


ಭಾಗ - ೬ 


ಇ 








2 


4 


5 


6 


7 


10 


11 





. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


- ಜನಾರ್ಧನ ಕಿಟ್ಟಿ ಭಂಡಾರಿ 
ಭು ಮಂಜಮ್ಮ ಕೋಂ ಉಳುವೆ 


ಮಂಜಪ್ಪ 


- ಲಕ್ಷ್ಮಮ್ಮಕೋಂ ಕೆ. ಯಲ್ಲಪ್ಪ 


ಲಲ" 


. ಕರ್ನಾಟಕ ಸರ್ಕಾರ 


60 


ತರಿ 


58,69 


61,61,68 


59 


68,69 


7-11 


38-42 





1. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ನರಸಪ್ಪ 


61 


ತರಿ 


60 


62 


20,60 


60 


0-22 


3-00 





10. 


- 


೦ YW ಟಬ 


. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


- ಲಕ್ಷ್ಮಿದೇವಮ್ಮ ಮತ್ತು ಮಕ್ಕಳು 

. ರಮೇಶ 4. ಸುಧಾಕರ 5. ನರೇಂದ್ರ 
- ಪ್ರಕಾಶ 7. ಪದಿನಿ 8. ಪಂಕಜ 

.- ಉಪೇಂದ್ರಯ್ಯಗೌಡ 10. ಸೀನಶೆಟ್ಟಿ 


11. ವಿಠಲಶೆಟ್ಟಿ 12. ನಾರಾಯಣಶೆಟ್ಟಿ 
13. ಭೋಜಶೆಟ್ಟಿ 


ಸ್ವಂತ 
A ವಿಠಲಶೆಟ್ಟಿ 
(2-17) 


62 


ತರಿ 


20,61, 60 
67, 66 


04, 05 


19, 85 


62 ಉಳಿದ 
ಭಾಗ 


18-69 





11. 


1. 


ಕರ್ನಾಟಕ ಸರ್ಕಾರ, 
ತಹಸೀಲ್ದಾರ್‌, ತೀರ್ಥಹಳ್ಳಿ. 


ಎಮಿ. ಶೀನಶೆಟ್ಟಿ 
R ತೇಜಶೆಟ್ಟಿ 


ಡಾ 


ಸಂತ 
ಸಾವಿತ್ರಮ್ಮ 
(2-33) 


64 


ತರಿ 


69 


62 


65 


63, 73 


14-93 





12. 








- 


AN ಊ ಜು YW 


. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಎಂ.ಡಿ. ಕೃಷ್ಣಮೂರ್ತಿ ಬಿನ್‌ 


ಕಾಲದ 
ದಾಸಪ್ಪ 


ನಿಂ 


- ಕಮಲಮ್ಮ 
- ಶ್ರೀನಿವಾಸ 
ಚ್‌.ಸಿ. ಕುಮಾರಸ್ವಾಮಿ 
ಕೆ.ಟಿ. ಪಾರ್ವತಿ 
ಹೆಚ್‌.ಸಿ. ಚಂದ್ರಶೇಖರ್‌ 


ಚ್‌ 
ಚ್‌ 


ಶಂ 


ಹೆ 
ಹೆ 
ಹೆ 


ನಿಂ 


[| 








65 





ತರಿ 





69 





62 





68, 66 





64 





0-03 





12-41 


0-03 








ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ 


೮೫ 








1 


2 


4 


5 


6 


7 


10 


11 





13. |1. 


ಕರ್ನಾಟಕ ಸರ್ಕಾರ, 
ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಎನ್‌.ಟಿ. ಗೋಪಾಲ ಹೆಗ್ಗಡೆ ಬಿನ್‌ 


ತಿಮ್ಮಯ್ಯ ಹೆಗ್ಗಡೆ 


66 


ತರಿ 


67, 68 


62 


62 


65 


1-13 


6-62 





14. |1. 


ಕರ್ನಾಟಕ ಸರ್ಕಾರ, 
ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಎನ್‌.ಟಿ. ಗೋಪಾಲ ಹೆಗ್ಗಡೆ ಬಿನ್‌ 


ತಿಮ್ಮಯ್ಯ ಹೆಗ್ಗಡೆ 


67 


ತರಿ 


68 


62, 66 


60 


66, 68 


0-29 





. ಕರ್ನಾಟಕ ಸರ್ಕಾರ, 


ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಎಂ.ಜಿ. ಶಶಿಕಲಾ ಕೋಂ ಎಂ.ಟಿ. 


ಗೋಪಾಲ 


. ಕೆ.ಎಲ್‌. ರಾಮಯ್ಯ ಗೌಡ 
. ಕೆ.ವಿ. ಮೈತ್ರಿ 


68 


ತರಿ 


60, 69 


66, 67 


60 


65 


3-00 


15-84 





16. | 1. 


ಕರ್ನಾಟಕ ಸರ್ಕಾರ, 
ತಹಸೀಲ್ದಾರ್‌, ತೀರ್ಥಹಳ್ಳಿ. 


.- ಜನಾರ್ಧನಯ್ಯ 
. ಜಾನ್‌ ಖೈರಾನ್‌ ಬಿನ್‌ ಡೇವಿಡ್‌ 


ಖ್ವೆರಾನ್‌ 


ಸ್ವಂತ 
ಎಸ್‌. ರಶೀದ್‌ 
(1-06) 


69 


ತರಿ 


56, 58 


60, 64, 65, 
68 


60 


70, 56 


4-25 


23-13 





17. |1. 








ಕರ್ನಾಟಕ ಸರ್ಕಾರ, 
ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ರುಕ್ಷಿ ಣಿಯಮ್ಮ ಕೋಂ 


ನರಸಿಂಹಮೂರ್ತಿ 


- ಪಿ. ಶೀನಪ್ಪ ಶೆಟ್ಟಿ 
- ಶ್ರೀನಿವಾಸಾಚಾರ್‌ 
. ಅಮ್ಮಯ್ಯಮ್ಮ ಕೋಂ ಮಲ್ಲಪ್ಪ 


ಅಗಸರ 


. ಜಾನ್‌ ಖೈರಾನ್‌ ಬಿನ್‌ ಡೇವಿಡ್‌ 


ಖೈರಾನ್‌ 


- ಇಂದಿರಮ್ಮ ಕೋಂ ಎಸ್‌. ಚಂದ್ರಪ್ಪ 





ಸ್ವಂತ 
ಸಾವಿತ್ರಮ್ಮ 
(0-12) 


70 








ತರಿ 





56, 69 





IT 





64, 69 





7 








27-72 
































೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
18. . ಕರ್ನಾಟಕ ಸರ್ಕಾರ, ಸಂತ 73 ತರಿ 70 63 64 72, 74 1-10 6-25 

ತಹಸೀಲ್ದಾರ್‌, ತೀರ್ಥಹಳ್ಳಿ. 
. ಜುವಾನ ಡಿಸೋಜ ಕೋಂ 
ಥಾಮಸ್‌ ಡಿಸೋಜ 
- ಎನ್‌.ಟಿ. ಧರ್ಮಯ್ಯ ಹೆಗ್ಗಡೆ 
ವಗೈರೆ 
19. . ಕರ್ನಾಟಕ ಸರ್ಕಾರ, ಸ್ವಂತ 74 ತರಿ 73 78 73 72 3-21 17-62 
ತಹಸೀಲ್ದಾರ್‌, ತೀರ್ಥಹಳ್ಳಿ. ಈಶ್ವರಪ್ಪ ಬಿನ್‌ ಸಿದ್ದಪ್ಪ 
.- ಮಂಜುನಾಥ ಬಿನ್‌ ಸಿದ್ದಪ್ಪ (2-21) 
.- ಮಂಜುನಾಥ ಬಿನ್‌ ಕಿಟ್ಟಿ ಭಂಡಾರಿ 
. ಮಂಜಮ್ಮ ಕೋಂ ಉಳಿವೆ 
ಮಂಜಪ್ಪ 
20. . ಕರ್ನಾಟಕ ಸರ್ಕಾರ, ಸ್ವಂತ 76 ತರಿ 78 76 75, 78 77 1-01 5-12 
ತಹಸೀಲ್ದಾರ್‌, ತೀರ್ಥಹಳ್ಳಿ. ಶೀಲಾವತಿ 1-10 
- ಕೊಲ್ಲೂರಯ್ಯ ಗಿರಿಜಮ್ಮ 1-09 
- ತಾರಕೇಶಪ್ಪ 
21. . ಕರ್ನಾಟಕ ಸರ್ಕಾರ, ಸ್ವಂತ 77 ತರಿ 78 77 76 83 0-33 4-38 
ತಹಸೀಲ್ದಾರ್‌, ತೀರ್ಥಹಳ್ಳಿ. 
- ಚಂದ್ರಶೇಖರ 3. ಸೀನಪ್ಪ 
22. . ಕರ್ನಾಟಕ ಸರ್ಕಾರ, ಸ್ವಂತ 78 ತರಿ 79, 80 75, 76, 77 74 82 4-17 23-51 
ತಹಸೀಲ್ದಾರ್‌, ತೀರ್ಥಹಳ್ಳಿ. ಶೀನಪ್ಪ 0-30 
- ಭೂದಾನ ವಿದ್ಯಾದಾನ ಯಲ್ಲಪ್ಪ 0-20 
- ಎ.ಎಸ್‌. ನಾಗಪ್ಪಗೌಡ 
- ಎಂ.ಡಿ. ಕೃಷ್ಣಮೂರ್ತಿ ಬಿನ್‌ 
ದೂಳಪ್ಪ 
23. . ಕರ್ನಾಟಕ ಸರ್ಕಾರ, ಸಂತ 82 ತರಿ 80 83 78 83 1-02 5-58 








ತಹಸೀಲ್ದಾರ್‌, ತೀರ್ಥಹಳ್ಳಿ. 


. ಎ.ಎಸ್‌. ನಾಗಪ್ಪಗೌಡ 



































೮೭ 





















































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ 
1 2 3 4 5 6 7 8 9 10 11 
24. | 1. ಕರ್ನಾಟಕ ಸರ್ಕಾರ, ಸ್ವಂತ 83 ತರಿ 80, 82 83 ಉಳಿದ 77 ಲಿಂಗಾಪುರ 2-15 12-54 
ತಹಸೀಲ್ದಾರ್‌, ತೀರ್ಥಹಳ್ಳಿ. ಜಯರಾಂ ಭಾಗ ಗಡಿ 
2. ಸೀನಪ್ಪ 3. ಎ.ವಿ. ನರೇಂದ್ರ (0-20) 
4. ಎ.ವಿ. ಪ್ರಕಾಶ 
ಒಟ್ಟು 64-38 
ಒಟ್ಟು ಅರವತ್ತನಾಲ್ಕು ಎಕರೆ ಮತ್ತು ಮೂವತ್ತೆಂಟು ಗುಂಟೆ: 
ಘೋಷ್ಟಾರೆ: 
ತರಿ: 64-35 
ಖುಷ್ಕಿ: 0-03 
ಒಟ್ಟು: 64-38 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 50 ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸಾ-2). 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ ಎಸ್‌ಆರ್‌(ಎ)1:2001-02, ದಿನಾಂಕ:23ನೇ ಫೆಬ್ರವರಿ, 2004 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ-2) ಸದರಿ ಅಧಿಸೂಚನೆಯು ದಿನಾಂಕ:16.10.2003ರಂದು ಕರ್ನಾಟಕ 
ರಾಜ್ಯ ವಿಶೇಷ ಪತ್ರಿಕೆಯ ಪುಟ 1 ರಿಂದ 5ರವರೆಗೆ ಭಾಗ-6ರಲ್ಲಿ ಚಿಕ್ಕೋನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 












































ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 
ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು:ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ಚಿಕ್ಕೋನಹಳ್ಳಿ 
6(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಕ್ರ. (ಸ. ನಂ.| ತರಹೆ | ವಿಸ್ತೀರ್ಣ ಕ್ರ ಖಾತೆದಾರರ ಅನುಭವದಾರರ | ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾದೀನ ಜಮೀನಿನ 
ಸಂ. ಸಂ. ಹೆಸರು ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ ಸ.ನಂ. ಎ-ಗುಂ ರೂ-ಪೈ 
- ದ ದ ದ 21. ಜಯಮ್ಮಕೋಂ ಜಯಮ್ಮ 74:2ಬಿ ಖುಷ್ಕಿ 74:2ಎ 75:7 ಉಳಿಕೆ ಉಳಿಕೆ 0-09 0-31 
ಲಕ್ಕಣ್ಣ 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಹೇಮಾವತಿ ನಾಲಾ ವಲಯ, ತುಮಕೂರು. 























ಪಿ.ಆರ್‌. 47 





೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೧, ೨೦೦೪ ಭಾಗ - ೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ 37 ಭೂಸ್ವಾತು 2003, ದಿನಾಂಕ:21ನೇ ಫೆಬ್ರವರಿ, 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತಮಿಳುನಾಡು ಗಡಿಯಿಂದ ಆಂಧ್ರಗಡಿ ರಸ್ತೆ 141-20 ಕಿ.ಮೀ.ನಲ್ಲಿ ಸೇತುವೆ ನಿರ್ಮಾಣದ 


ಉದ್ದೇಶಕ್ಕಾಗಿ, ಲೋಕೋಪಯೋಗಿ ಇಲಾಖೆಗೆ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ 
ಎಲ್‌ಎಕ್ಯೂ:ಎಸ್‌ಆರ್‌ 50:02-03 ದಿನಾಂಕ:20.12.2002ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 


ಮತ್ತು ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 61ಎ) 
ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ: ಕುರುವೇಲ್‌ 

ಕ್ರಮ ಖಾತೆದಾರರ ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧಿನ ಜಮೀನಿನ 
ಸಂಖ್ಯೆ ಹೆಸರು ಹೆಸರು ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1. | ಅಮಿನಾಭಿಯಮ್ಮಕೋಂ | ಅಮಿನಾಭಿಯಮ್ಮ 24 ಖುಷ್ಕಿ | ಸ.ನಂ. 24ರ | ಹಾಲಿ ರಸ್ತೆ | ಸ.ನಂ.25 | ಹಳ್ಳ ಮತ್ತು | 0-08 ಖುಷ್ಕಿ 0-16 
ಖಾಸಿಂಖಾನ್‌ ಭಾಗಾಯ್ತು ಉಳಿಕೆ ಗಡಿ 0-12 ಭಾಗಾಯು 0-72 

ಒಟ್ಟು 0-20 ಗುಂಟೆ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 49 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಟಾ). 


